' ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ಸಜಿವರು 
ಉತ್ತರಿಸುವ ದಿನಾಂಕ 


96 

ಶ್ರೀಮತಿ ಎಸ್‌. ನೀಣಾ ಅಚ್ಚೆಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಕಂಬಾಯ ಸಚಿವರು 

16.02.2022 


ಸಂ 


ಪ್ರಶ್ನೆ 


ಉತ್ತರ 


ಕೊಡಗು ಜಿಲ್ಲೆಯ ಜಮ್ಮಾ ಆಸ್ತಿಯ 
ಪಹಣಿಯಲ್ಲಿರುವ - ಕುಟುಂಬದ 
ಮುಖ್ಯಸ್ಥ (ಪಟ್ಟೇಬಾರರ) ಹೆಸರು 
ತೆಗೆದುಹಾಕಲು ಜಾರಿಯಲ್ಲಿರುವ 
ಪ್ರಕ್ರಿಯೆ ಯಾವುದು; 


ಜಮ್ಮಾ ಆಸ್ತಿಗೆ ಸಂಬಂಧಿಸಿದಂತೆ ಪಹಣಿ ಕಾಲಂ 9ರಲ್ಲಿ ಕುಟುಂಬದ 
ಹಿರಿಯ ವ್ಯಕ್ತಿಯನ್ನು ಜಮಾಬಂದಿ ಬಾಖಲೆ ಆಧರಿಸಿ ಸದರಿ ಕುಟುಂಬದ 
ಪಟ್ಕೆದಾರನನ್ನಾಗಿ ದಾಖಲು ಮಾಡಿದ್ದು, ಪಟ್ಟೆಬಾರರು ಪೌತರಾದಲ್ಲಿ 
ಸದರಿಯವರ ಮರಣ ದೃಢೀಕರಣ ಪತ್ರ ಹಾಜರುಪಡಿಸಿ ಪಟ್ಟೆಬಾರರ 
ಹೆಸರು ವಜಾಗೊಳಿಸಬಹುಬಾಗಿರುತ್ತದೆ. 


ಪೌತಿ ಖಾತೆ ಆಂದೋಲನದಲ್ಲಿ 
ಸದರಿ ಪುಕಿಯೆಯನ್ನು 
ಸೇರಿಸಲಾಗಿದೆಯೇ; 


ಪೌತಿ ಖಾತೆ ಆಂದೋಲನದಡಿ ಖಾತೆದಾರರು ಪೌತರಾದಲ್ಲಿ ಅವರ 
ಉತ್ತರವಾರೀಸುದಾರರನ್ನು ಖಾತೆಬಾರರನ್ನಾಗಿ ದಾಖಲಿಸಲಾಗುತ್ತಿದೆ. 
ಪಟ್ಟೆದಾರರ ಹೆಸರು" ಆರ್‌ಟಿಸಿ ಯಲ್ಲಿ ದಾಖಲಿದ್ದರೂ, ಎಲ್ಲೂ 
ಪ್ರಕರಣಗಳಲ್ಲಿ ಪಟ್ಟೆದಾರರು ಜಮೀನಿನ ಹಕ್ಕು ಹೊಂದಿರದೇ 
ಇರುವುದರಿಂದ, ಪೌತಿ ಖಾತೆ ಆಂಬೋಲನದಡಿ ಪಟ್ಟೆದಾರರ ಹೆಸರನ್ನು 
ವಜಾಗೊಳಿಸುತ್ತಿಲ್ಲ. ' 


ಕೊಡಗು ಜಿಲ್ಲೆಯಲ್ಲಿ, ಕುಟುಂಬದ 
ಸರ್ವಸದಸ್ಯರ ಆಸ್ತಿಯಾಗಿರುವ 
ಜಮ್ಮಾ ಆಸಿಗೆ ಸಂಬಂಧಿಸಿದಂತೆ, 
2000-01ನೇ ಸಾಲಿನಲ್ಲಿ ಕೊಡಗು 
ಜಿಲ್ಲಾಧಿಕಾರಿಗಳ ಆದೇಶವನ್ನು 
ಆಧರಿಸಿ ಪಟ್ಟೇದಾರರ ಹೆಸರನ್ನು 
ಆರ್‌.ಟಿ.ಸಿ.ಯ . ಮೂರನೇ 
ಕಾಲಂನಿಂದ ಒಂಭತ್ತನೇ ಕಾಲಂಗೆ 
ವರ್ಗಾಯಿಸಿರುವುದರಿಂದ, 
ಪಟ್ಟೇದಾರರ ವಂಶಸ್ಮ್ಕರಿಗೆ ಮಾತ್ರ 
ಇಡೀ ಆಸ್ತಿಯ ಮೇಲೆ ಹಕ್ಕು 
ಲಭಿಸಿದ್ದು, ಕುಟುಂಬದ ಇತರ 
ಸದಸ್ಯರು ಅತಂತ್ರರಾಗಿರುವ 
ಗಂಭೀರ ಸಮಸ್ಯೆ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


2000ನೇ ಇಸವಿಯ ಪೂರ್ವದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪಹಣಿಗೆ ಬದಲಾಗಿ 
ಜಮಾಬಂದಿ ವಹಿ ಚಾಲ್ಲಿಯಲ್ಲಿರುತದಬೆ. ಕುಟುಂಬದ ಹಿರಿಯ ವ್ಯಕ್ತಿಯನ್ನು 
ಪಟ್ಟೇದಾರರೆಂದು ಕರೆಯಲಾಗುತ್ತಿದ್ದು, ಸದರಿ ಪಟ್ಟೇದಾರರ ಹೆಸರು 
ಜಮಾಬಂದಿಯ 3ನೇ ಕೌಲಂನಲ್ಲಿ ಅದೇ ಕುಟುಂಬದ ಇತರೆ ಹಕ್ಕುದಾರರ 
ಹೆಸರು ಜಮಾಬಂದಿಯ 6ನೇ ಕಾಲಂನಲ್ಲಿ ದಾಖಲಿದ್ದದಾಗಿದೆ. 


ಕೊಡಗು ಜಿಲ್ಲೆಯಾದ್ಯಂತ 2000ನೇ ಇಸವಿಯ ಪೂರ್ವದಲ್ಲಿ 
ಜಾರಿಯಲ್ಲಿದ್ದಂತಹ ಜಮಾಬಂದಿ ಪದ್ದತಿಯನ್ನು ಜಿಲ್ಲಾಧಿಕಾರಿಗಳ ಆದೇಶ 
ಸಂಖ್ಯೆ:ಸಿಎ೦ಪಿ/02/2000-01, ದಿನಾ೦ಕ:25.01.2002ರನ್ವಯ ಆರ್‌.ಟಿ.ಸಿಗೆ 
ತರ್ಜುಮೆಗೊಂಡು ಭೂ ದಾಖಲೆಗಳನ್ನು ಗಣಕೀಕರಿಸುವ ಸಂದರ್ಭದಲ್ಲಿ, 
ಜಮಾಬಂದಿ 3ನೇ ಕಾಲಂನಲ್ಲಿ ದಾಖಲಿದ್ದ ಖಾತೆದಾರರ ಹೆಸರನ್ನು ಅದಕ್ಕೆ 
ತತ್ಸಮಾನವಾಗಿ ಆರ್‌.ಟಿ.ಸಸಿಯ ಕಾಲಂ 9ರಲ್ಲಿ. ದಾಖಲಿಸಲಾಗಿರುತ್ತದೆ 
ಹಾಗೂ ಜಮಾಬಂದಿ 6ನೇ ಕಾಲಂನಲ್ಲಿ ದಾಖಲೆದ್ದ ಇತರೆ ಹಿಡುವಳಿದಾರರ 
ಹೆಸರುಗಳನ್ನು ಜಂಟಿ ಖಾತೆದಾರರನ್ನಾಗಿ ಯಥಾಬತಾಗಿ 
ದಾಖಲಿಸಲಾಗಿರುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಜಮ್ಮ ಮುಂತಾದ 
ಈುಟುಂಬದ ಅವಿಭಜಿತ ಪಿತ್ರಾರ್ಜಿಕ ಸ್ವತ್ತುಗಳಲ್ಲಿ ಹೆಚ್ಚಾಗಿ ನೊಂಬಾಯಿತ 


ಪಾಲುಪಾರಿಕತ್ತು ಆಗದೇ ಇದ್ದು ಪಾಲುಪಾರಿಕತ್ತು ಹಾಜರುಪಡಿಸಿದ್ದಲ್ಲಿ 


ಮ್ಯುಟೇಷನ್‌ ಮೂಲಕ ಭೂ ದಾಖಲೆಗಳಲ್ಲಿ ಅಗತ್ಯ ಬದಲಾವಣಿಗಳಿಗೆ 
ಅವಕಾಶವಿರುತ್ತದೆ. 


ಬಂದಿದ್ದಲ್ಲಿ, ಜಮ್ಮಾ ಆಸ್ತಿಯಲ್ಲಿ 
ಸಮಾನ ಹಕು ಹೊಂದಿದ್ದರೂ, 
ಕೊಡಗು ಜಿಲ್ಲಾಧಿಕಾರಿಗಳ ಸದರಿ 
ಆದೇಶ ಅನುಷ್ಠಾನದ ತರುವಾಯ, 
ಹಕ್ಕು ದೊರೆಯದಿರುವ ಕುಟುಂಬದ 
ಇತರ ಸದಸ್ಯರ ಹಿತರಕ್ಷಣೆಗೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


'ಹೊಡಗು ಜಿಲ್ಮೇ ಯಲ್ಲಿ ಈ ಹಿಂದೆ ಜಾರಿಯಲ್ಲಿದ್ದ, ಕೈಬರಹದ ಜಮಾ ಬಂದಿ 


ದಾಖಲೆಯ ಪಹಣಿ' ಕಾಲಂ 3 ರಲ್ಲಿ ಕುಟುಂಬದ ಮುಖ್ಯಸ್ಮ್ಥ(ಪಟ್ಟೆದಾರ) 
ಹೆಸರನ್ನು ದಾಖಲಿಸಲಾಗುತ್ತಿದ್ದು ಜಮಾಬಂದಿ ಕಾಲಂ 6ರಲ್ಲಿ 
ಹಿಡುವಳಿದಾರರ ಹೆಸರನ್ನು ದಾಖಲಿಸಲಾಗಿರುತ್ತದೆ. 2000ನೇ ಸಾಲಿನಿಂದ 
ಪಹಣಿ ಚಾಲ್ಲಿಗೆ ಬಂದ ನಲತರ ಜಮಾಬಂದಿ ಕಾಲಂ 3 ಮತ್ತು 6ನ್ನು 
ಒಟ್ಟುಗೂಡಿಸಿ ಜಮ್ಮಾ ಆಸ್ತಿಯಲ್ಲಿ ಹಕ್ಕು ಹೊಂದಿರುವ ಹಕ್ಕುದಾರರ 
ಹೆಸರನ್ನು ಪಹಣಿ ಕಾಲಂ 9ರಲ್ಲಿ ದಾಖಲಿಸಲಾಗಿರುತ್ತದೆ. ಕಂಬಾಯಕ್ಕೆ 
ಒಳಪಡದ ಬಾಣೆ ಜಮೀನಗೆ ಸಂಬಂಧಿಸಿದಂತೆ ಕಂದಾಯ ನಿಗದಿಗೊಳಿಸಿದ 
ನಂತರ ಹಕ್ಕುದಾರಿಕೆ ದಾಲಿಸಲು ಕ್ರಮವಹಿಸಲಾಗುತ್ತದೆ. Pon 


ಸಂಖ್ಯೆ:ೇಆರ್‌ಡಿ 51 ಟಿಆರ್‌ಎಂ೦ 2022 


W 
ಹ 
( , ಅಶೋಕ) 


ಕಂದಾಯಸಜಿವರು 


